ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಕಬ್ಬು ಬೆಳೆ ಬಗ್ಗೆ 
ಶ್ರೀ ಆರ್‌.ಬಿ.ತಿಮ್ಮಾಪೂರ (ವಿಧಾನಸಭೆಯಿಂದ ಚುನಾಯಿತರಾದವರು) 
449 (429) ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮುಧೋಳ ತಾಲ್ಲೂಕಿನಲ್ಲಿ ಕಬ್ಬನ್ನು ಬೆಳೆದಿರುವ ಜಮೀನಿನ ವಿಸೀರ್ಣವೆಷ್ಟು ; ಬೆಳೆದ ಕಬ್ಬನ್ನು 
ಕಟಾವು ಮಾಡಲು ತೆಗೆದುಕೊಳ್ಳುವ ಕಾಲಾವಕಾಶ ಎಷ್ಟು ; 


(ಆ) ಕಬ್ಬು ಕಟಾವಿನ ನಂತರ ಕಟಾವಾದ ಕಬ್ಬನ್ನು ಕಾರ್ಬಾನೆಗೆ ಸಾಗಿಸುವವರು ಯಾರು ; ಕಟಾಯಿಸಿದ 
ಕಬ್ಬನ್ನು ಕಾರಾನೆಯು ಸಾಗಿಸುತ್ತಿದ್ದಲ್ಲಿ ಅಳವಡಿಸಿಕೊಂಡಿರುವ ಮಾನದಂಡಗಳೇನು; ಈ 
ಮಾನದಂಡಗಳನ್ನು ಅಳವಡಿಸಿಕೊಳ್ಳಲು ಆಧಾರಗಳೇನು ; ಕಬ್ಬನ್ನು ತೂಕ ಹಾಕುವಾಗ 
ನಿರುಪಯುಕವೆಂದು ಪರಿಗಣಿಸಲಾಗುವ ಪ್ರಮಾಣವೆಷ್ಟು ; 


(ಇ) ಕಬ್ಬನ್ನು ಕಾರಾನೆಗೆ ಸಾಗಿಸಿದ ನಂತರ ತೂಕ ಹಾಕುವಾಗ ತೂಕದಲ್ಲಿ ರೈತನಿಗೆ ಮೋಸ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಈ) ಈ ರೀತಿ ಮೋಸ ಮಾಡುತ್ತಿರುವ ಕಾರ್ಬಾನೆಗಳ ವಿರುದ್ದ ಸರ್ಕಾರವು ಕೈಗೊಂಡಿರುವ ಹಾಗೂ 
ಕೈಗೊಳ್ಳವ ಕ್ರಮಗಳೇನು? (ವಿವರ ನೀಡುವುದು) 


